ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1276 
ಉತ್ತರಿಸಬೇಕಾದ ದಿನಾಂಕ : 17.03.2020 


ತ್ರ 


ಉತ್ತರ 


ಸಹಕಾರ `` ಇಲಾಖೆ 
ವತಿಯಿಂದ ರೈತರ 
ಸಾಲಮನ್ನಾ 
ಯೋಜನೆ 
ಮುಂದುವರೆದಿಯೇ; 


ಸಹಕಾರ "ಇಲಾಖೆಯಿಂದ `"ಹೊಸೆದಾಗಿ `ಸಾಠ ಮನ್ನಾ ಯೋಜನ] 
ಜಾರಿಮಾಡಿರುವುದಿಲ್ಲ. 2018-19 ರಲ್ಲಿ G.10-7-2018 ಕ್ಕೆ ಬಾಕಿ ಹೊಂದಿದ ರೈತರಿಗೆ ಜಾರಿ 
ಮಾಡಿದ ರೂ.00 ಲಕ್ಷಗಳ ಸಾಲ ಮನ್ನಾ ಯೋಜನೆಗೆ ಸರ್ಕಾರ 2019-20 ರಲ್ಲಿ 
ರೂ.6150 ಕೋಟಿಗಳ ಆಯವ್ಯಯ ಅವಕಾಶ ಕಲ್ಲಿಸಿದ್ದು, ಮಾರ್ಚ್‌ 2020 ರೊಳಗೆ ಬಾಕಿ 
ರೈತರಿಂದ ಅರ್ಜಿ ಪಡೆಯುವ ಕಾರ್ಯವನ್ನು ಪೂರ್ಣ ಗೊಳಿಸಲು ತೀರ್ಮಾನಿಸಲಾಗಿದೆ. 


ಅ) 


ಇದುವರಗ್‌ಎಷ್ಟು 
ರೈತರ ಸಾಲ ಮನ್ನಾ 
ಮಾಡಲಾಗಿದೆ; ಅದರ 
ಒಟ್ಟು ಮೊತ್ತವೆಷ್ಟು; 


ಸಾಲ'`”ಮನ್ನಾ ಯೋಜನೆಯಲ್ಲ ಸಹಕಾರ ಸಂಘಗಳು ತಂತ್ರಾಂಶದಲ್ಲಿ 
ಅಳವಡಿಸಿರುವ 18.32 ಲಕ್ಷ ರೈತರ ಪೈಕಿ ಈಗಾಗಲೇ 16.01 ಲಕ್ಷ ರೈತರಿಗೆ ರೂ.7434.21 
ಕೋಟಿ ಸಾಲ ಮನ್ನಾ ನೀಡಲು ಅರ್ಹತೆಯನ್ನು ಗುರುತಿಸಲಾಗಿದೆ. ಈ ಪೈಕಿ 


ಇದುವರೆಗೆ 15.70 ಲಕ್ಷ ರೈತರಿಗೆ ರೂ.7257.40 ಕೋಟಿಗಳನ್ನು NE೯T ಮೂಲಕ ರೈತರ 
ಉಳಿತಾಯ ಖಾತೆಗೆ ಬಿಡುಗಡೆ ಮಾಡಲಾಗಿದೆ. 


ರಾಜ್ಯದಲ್ಲಿ ಇನ್ನೂ 


ಎಷ್ಟು ರೈತರ ಸಾಲ 
ಮನ್ನಾ 
ಮಾಡಬೇಕಾಗಿದೆ; 


ಉಳಿದ 2,30,990 ರೈತರ ಸಾಲ ಮನ್ನಾ ಅರ್ಹತೆ ಗುರುತಿಸಲು ಬಾಕಿ ಇದ್ದು, ಈ ಪೈಕಿ 
70,497 ರೈತರು ಅರ್ಹತೆ ಹೊಂದುವ ದಾಖಲಾತಿಗಳನ್ನು ಸಲ್ಲಿಸಿದ್ದು, ಸಾಲ ಮನ್ನಾ 
ನಿಗದಿಪಡಿಸಿ ಅನುದಾನ ಬಿಡುಗಡೆ ಮಾಡಲು ಕ್ರಮ ಜರುಗಿಸಲಾಗುತ್ತಿದೆ. 
ಉಳಿದ 1,60,493 ರೈತರ ಅರ್ಹತೆಯನ್ನು ಗುರುತಿಸಲು ಬಾಕಿ ಇದ್ದು, ಅರ್ಹತೆ 
ಗುರುತಿಸಲು ವಿಳಂಬಕ್ಕೆ ಕಾರಣಗಳನ್ನು ಈ ಕೆಳೆಗೆ ನೀಡಲಾಗಿದೆ. 
ಕ್ರಸಂ. | "ಅನುದಾನ ಬಿಡುಗಡೆ ಮಾಡಲು ನಳಂಬಕ್ಕಿ ಕಾರಣಗಳ '] ಕೃತರ ಸಂಷ್ಯೆ 
1 ರೇಷನ್‌ ಕಾರ್ಡ್‌ `ಒದಗಿಸದಿರುವ ರೈತರ ಸಂಖ್ಯೆ 69,749 
pl] ಆಧಾರ್‌, ಆರ್‌ಟಿಸಿ "ಮತ್ತು "ರೇಷನ್‌ ಕಾರ್ಡ್‌ ತಪ್ಪಾಗಿ 36,438 
ನೀಡಿರುವುದರಿಂದ ಅರ್ಹತೆ ಗುರುತಿಸಲು ಬಾಕಿ ಇರುವ 
ರೈತರ ಸಂಖ್ಯೆ 
3] ತಾಪ್ಲೂಹ ಮನದ ಸಮತಯಕ್ಷ್‌ ಸ್ಕರಸಿದ ಕೃತ 088 
ಸಂಖ್ಯೆ 
4] ರೂ.100 ಲಕ್ಷಕ್ಕಿಂತ ಹೆಚ್ಚನ `ಆಸರು`ಮತ್ತು ಸುಸ್ತ್‌ ಐಡ್ಡ 72,205 
ಪಾವತಿಸಲು ವಿಫಲವಾಗಿರುವುದರಿಂದ ಅರ್ಹತೆ 
ಹೊಂದದೆ ಇರುವ ರೈತರ ಸಂಖ್ಯೆ 
5 ಬ್ಯಾಂಕಿನ ಮೆತ್ತು ಇಲಾಖಾ ಅಧಿಕಾರಿಗಳ 12,439 
ಪರಿಶೀಲಿಸಲು ಬಾಕಿ ಇರುವ ಮತ್ತು ರೈತರು ನೀಡಿರುವ 
ದಾಖಲೆಗಳನ್ನು ತಂತ್ರಾಂಶದಲ್ಲಿ ಅಳವಡಿಸದೇ ಇರುವ 
ರೈತರ ಸಂಖ್ಯೆ 
8] ಆದಾಯ ತರಗ `ಪಾವತದಾರರು, `ಷಡನದಾರರು 10,474 
ಮತ್ತು ಪಿಂಚಣಿದಾರರಾಗಿರುವುದರಿಂದ ಮತ್ತು ಇತರೆ 
ಕಾರಣಗಳಿಗೆ ಅರ್ಹತೆ ಹೊಂದದೆ. ಇರುವ ರೈತರ 
ಸಂಖ್ಯೆ 
ಬಾಕಿ ಉಳಿದ ಒಟ್ಟು ಅರ್ಜಿಗಳು 1,60,493 


ಯೋಜನೆಯಔ ``ಒಟ್ಟು" 4867 ರೈತರುಗಳು ಸಾಲಮನ್ನಾ ಯೋಜನೆಯದಿ | 
\ ನಿಗಧಿಪಡಿಸಿದ್ದ ಮಾನದಂಡಗಳನ್ನಯ ಅನರ್ಹಗೊಂಡಿರುತ್ತಾರೆ. ಉಳಿದ 118626 
ರೈತರುಗಳ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಿದ ನಂತರ ಪರಿಶೀಲಿಸಿ ಸಾಲ ಮನ್ನಾ 
j ಬಿಡುಗಡೆ ಮಾಡಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. | 
ಈ) '|ಸಾಲ ಪಡೆದಿರುವ ಪಿಕಾರ್ಡ್‌ ಬ್ಯಾಂಕುಗಳಿಂದ ಸಾಲ ನೀಡಿ ಸುಸ್ಲಿಯಾದ'``ಮಧ್ಯಮಾವಧಿ ಮತ್ತು! 
ರೈತರಂದ ಈಗ | ದೀರ್ಫಾವಧಿ ಕೃಷಿ ಸಾಲಗಳ ನಿಯಮಾನುಸಾರ ವಸೂಲಾತಿ ಪ್ರಕ್ರಿಯೆಯನ್ನು 

| | ಬಲವಂತವಾಗಿ ಸಾಲ | ಮಾಡಲಾಗುತ್ತಿತ್ತು. 
| ಜಾ ಪಿಕಾರ್ಡ್‌ ಬಾಂಕುಗಳ ವಸೂಲಾತಿ ಪ್ರಮಾಣ ತೀರ್ವ ಪ್ರಮಾಣದಲ್ಲಿ ಕುಸಿದು ಹೊಸ 
} ಮಾಡಲಾಗುತಿದೆಯೇ; | ಠಿ ಮ 1 
| ಹಾಗಿದಲಿ 3 ಸಾಲ ನೀಡಲು ನಬಾರ್ಡ್‌ ಸಂಸ್ಥೆಯಿಂದ ಪುನರ್ಧನ ದೊರೆಯದೇ ಇದ್ದುದರಿಂದ ; 
| ಕಾರಣಗಳೇನು? ಕಾನೂನು ಪ್ರಕಾರ ಸುಸ್ತಿ ಸಾಲಗಳ ವಸೂಲಾತಿಗೆ ದಿ.27-12-2019 .ರಂದು "ಸೂಚನೆ | 
§ ನೀಡಿ. ದಿ:22-01-2020 ಈ ಸೂಚನೆಯನ್ನು ವಾಪಸ್‌ ಪಡೆಯಲಾಗಿದೆ. | 
ಮುಂದುವರೆದು ದಿ:31-1-2020 ಕ್ಕೆ ರೈತರು ಪ ಪ್ಯಾಕ್ಸ್‌ ಮತ್ತು ಪಿಕಾರ್ಡ್‌ ಬ್ಯಾಂಕುಗಳಲ್ಲಿ 
ಸುಸ್ಲಿಯಾಗಿರುವ ಮಧ್ಯಮಾವಧಿ ಮೆತ್ತು ದೀರ್ಫಾನಧಿ ಕೃಷಿ ಸಾಲಗಳ "ಅಸಲನ್ನು 
ದಿ31-03- 2020 ರೊಳೆಗಾಗಿ ಪಾವತಿಸಿದಲ್ಲಿ ಬಡ್ಡಿ ಮನ್ನಾ ಮೊಡುವ ಯೋಜನೆಯನ್ನು 

$ ಜಾರಿಗೊಳಿಸಲಾಗಿದೆ. 
ಸಂಖ್ಯೆ ಇ೬31ಸನಲ್‌ಎಸ್‌ 2020 


ಸಿಗ.ನೆಾ m- 


[ನಾ 
(ಎಸ್‌.ಟಿ ಸೋಮಶೇಖರ್‌). 
ಸಹಕಾರ ಸಚಿವರು 


